ಕರ್ನಾಟಕ ವಿಧಾನ ಪರಿಷತ್‌ 


ಸರ್ಕಾರವು ಅನುದಾನ ನೀಡುತ್ತಾ ಬಂದಿದ್ದು, 
1986 ರಿಂದ ಅನುದಾನವನ್ನು ಸ್ಥಗಿತಗೊಳಿಸಿ 
ನಂತರ 2006ರಲ್ಲಿ ಹಾಗೂ ಬಂದ ಸರ್ಕಾರ 
2008ರಲ್ಲಿದ್ದ ಸರ್ಕಾರ ರಿಂದ 
1995ರವರೆಗೆ ಕನ್ನಡ ಮಾಧ್ಯಮದ ಶಾಲಾ 
ಮತ್ತು ಕಾಲೇಜುಗಳಿಗೆ ಅನುದಾನವನ್ನು 


1993 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 26(108) 
ಸದಸ್ಯರ ಹೆಸರು : ಶ್ರೀ ಅ. ದೇವೆಗೌಡ (ಪದವೀಧರರ ಕ್ಷೇತ್ರದಿಂದ 
ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ : 13-12-2021 
ಉತ್ತರಿಸುವ ಸಚಿವರು : ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ 
ಸಚಿವರು 
ಕ್ರ. ಪ್ರಶ್ನ ‘WE ಉತ್ತರ 
ಸಂ. 
ಅ. | ರಾಜ್ಯದಲ್ಲಿರುವ ಖಾಸಗಿ ಶಿಕ್ಷಣ ಸಗ] ದಿನಾಂಕ: ೦1.೦6.1987 ರಿಂದ 1994-95 ರವರೆಗೆ 


ಪ್ರಾರಂಭವಾಗಿ ನಿರಂತರವಾಗಿ ನಡೆಯುತ್ತಿರುವ ಕನ್ನಡ 
ಮಾಧ್ಯಮದ ಶಾಲೆಗಳನ್ನು ಅನುದಾನಕ್ಕೆ ಒಳಪಡಿಸಲು 
ಇಚ್ಛಿಸುವ ಆಡಳಿತ ಮಂಡಳಿಗಳು ಸಲ್ಲಿಸುವ 
ಪ್ರಸ್ತಾವನೆಯನ್ನು ನಿಯಮಾನುಸಾರ ಪರಿಶೀಲಿಸಿ 
ಕಾಲಕಾಲಕ್ಕೆ ಅನುದಾನಕ್ಕೆ ಒಳಪಡಿಸಲಾಗುತ್ತಿದೆ. 

ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಪದವಿ ಪೂರ್ವ 


ಕಾಲೇಜುಗಳನ್ನು ಮಂಜೂರು ಮಾಡುವಾಗ 
ಮಾಧ್ಯಮವಾರು ಕಾಲೇಜುಗಳನ್ನು ಮಂಜೂರು 
ಮಾಡುವುದಿಲ್ಲ. 


ನೀಡಿರುವುದು ನಿಜವಲ್ಲವೇ; 
2008 ರಿಂದ ಅಧಿಕಾರಕ್ಕೆ ಬಂದ 
ಸರ್ಕಾರಗಳು 1995ರ ನಂತರ 


ಪ್ರಾರಂಭವಾದ ಅನುದಾನರಹಿತ ಕನ್ನಡ 
ಮಾಧ್ಯಮ ಶಾಲಾ ಮತ್ತು ಕಾಲೇಜುಗಳನ್ನು 
ಅನುದಾನಕ್ಕೆ ಒಳಪಡಿಸದಿರುವುದು ಕನ್ನಡ 
ಭಾಷೆಗೆ ಸರ್ಕಾರವು ಮಾಡಿರುವುದು 
ಅಪಮಾನವಮಲ್ಲವೆ; 


1995ರ ನಂತರ ಆರಂಭವಾದ ಅನುದಾನ ರಹಿತ ಶಾಲಾ 
ಕಾಲೇಜುಗಳನ್ನು ವೇತನಾನುದಾನಕ್ಕೆ ಒಳಪಡಿಸುವ 
ಸಂಬಂಧ ಹಿಂದಿನ ಶಿಕ್ಷಣ ಸಚಿವರ ಅಧ್ಯಕ್ಷತೆಯಲ್ಲಿ, ಮಾನ್ಯ 
ವಿಧಾನ ಪರಿಷತ್‌ ಸದಸ್ಯರು ಹಾಗೂ ಹಾಲಿ ಸಭಾಪತಿ 
ರವರ ಸಮ್ಮುಖದಲ್ಲಿ ಏರ್ಪಡಿಸಲಾಗಿದ್ದ ಸಭೆಯಲ್ಲಿ, ಸದರಿ 
ಶಾಲಾ ಕಾಲೇಜುಗಳನ್ನು ವೇತನಾನುದಾನಕ್ಕೆ 
ಒಳಪಡಿಸುವ ಸಂಬಂಧ 1995 ರಿಂದ 2019 ರವರೆಗೆ ಪ್ರತಿ 
೦5 ವರ್ಷದ ಬ್ಲಾಕ್‌ ಅವಧಿಯಲ್ಲಿ ಪ್ರಾರಂಭಿಸಲಾಗಿರುವ 


ಶಾಲಾ ಕಾಲೇಜುಗಳಲ್ಲಿ ಎಷ್ಟು ಶಿಕ್ಷಕರು / 
ಉಪನ್ಯಾಸಕರುಗಳು 1ಬೋಧಕೇತರುಗಳು 
ಕಾರ್ಯನಿರ್ವಹಿಸುತ್ತಿದ್ದಾರೆ ಹಾಗೂ ಇವರುಗಳನ್ನು 


ಅನುದಾನಕ್ಕೆ ಒಳಪಡಿಸಿದ್ದಲ್ಲಿ ವಾರ್ಷಿಕವಾಗಿ ತಗಲುವ 
ಅಂದಾಜು ವೆಚ್ಚದ ಮಾಹಿತಿಯನ್ನು ಆಯುಕ್ತಾಲಯಗಳು 
ಮತ್ತು ಪದವಿ ಪೂರ್ವ ನಿರ್ದೇಶನಾಲಯದಿಂದ ಪಡೆದು 
ಪರಿಶೀಲಿಸಲಾಗುತ್ತಿದೆ. 


ಇ. | ರಾಜ್ಯದ ಅನುದಾನರಹಿತ ಕನ್ನಡ ಶಾಲೆ | ರಾಜ್ಯದಲ್ಲಿ ಅನುದಾನರಹಿತ ಶಾಲೆಗಳಲ್ಲಿ ಕನ್ನಡ 
ಹಾಗೂ ಕನ್ನಡ ಭಾಷೆ ಉಳಿವಿಗೆ ಸರ್ಕಾರವು | ಭಾಷೆಯನ್ನು ಕಡ್ಡಾಯವಾಗಿ ಪ್ರಥಮ ಅಥವಾ ದ್ವಿತೀಯ 
ಒತ್ತು ನೀಡುವುದೇ ? ಭಾಷೆಯನ್ನಾಗಿ  ಬೋಧಿಸುವಂತೆ ಅಧಿನಿಯಮವನ್ನು [ 
20ರಲ್ಲಿ ಜಾರಿಗೆ ತಂದಿದ್ದು ಹಾಗೂ 20ರಲ್ಲಿ ಕನ್ನಡ | 
PEE ಕಲಿಕಾ ನಿಯಮಗಳನ್ನು ಜಾರಿಗೆ ತಂದು ರಾಜ್ಯದ | 
ಎಲ್ಲಾ ಅನುದಾನರಹಿತ ಶಾಲೆಗಳಲ್ಲಿ ಕನ್ನಡ ಭಾಷೆ 
ಕಲಿಕೆಯನ್ನು ಕಡ್ಡಾಯವಾಗಿ ಪಾಲಿಸಲು ನಿಬಂಧನೆ 
ಜಾರಿಗೊಳಿಸಿ ಕನ್ನಡ ಭಾಷೆ ಉಳಿವಿಗೆ ಹೆಚ್ಚಿನ ಒತ್ತು 
| | ನೀಡಲಾಗಿದೆ. 


ಇಪಿ 256 ಪಿಎಂಸಿ 2021 


ಮೆತ್ತು ಪ್ರೌಢ ಶಿಕ್ಷಣ ಹಾಗೂ 
ಸಕಾಲ ಸಚಿವರು. 


